135 
ಅಕ್ಚ ರ-ಬೀರಬಲ 


ವಿನೋದ 


(ತೃತೀಯ ಮುದ್ರಣ) 


ಸಂಗ್ರಾಹಕರು: 


ಶ್ರೀ| ಮಾಧವ ಭಟ, 








ಎರಡು ಏಕಾಂಕ ನಾಟಕಗಳು. | 


"ನಾವ ಸಾಹುಕಾರಕುಲದವರು'' 
(ಏಕಾಂಕ ಪ್ರಹಸನ--ದ್ವಿತೀಯ ಮುದ್ರಣ) 


ರಚಯಿತ: ಕುಡಿ ವಾಸುದೇವ ತೆಣೈ. 
ಬೆಲೆ: ಆಣೆ 4. ಟಪ್ರಾಲು ಖರ್ಚು: 8 ನಯೆ ಪೆಸೆ. 


ಡೇ 
66 
ಮಹಾ ಶ್ನೇ ತಾ 
(ಪತ್ತೇದಾರಿ ಕಥಾವಸ್ತು ವನ್ನೊ ಳಗೊಂಡ ನಾಟಕ್ಕು 
ರಚಯಿತ: ವೈದ್ಯಗುರು ಎಂ. ಆರ್‌. ಭಟ್‌. 
ಬೆಲೆ: ಆಣೆ 4. ಬಸ್ಸಾಲು ಖರ್ಚು: 8 ನಯೆ ನೈಸೆ. 


ಪರಿವೂರಿನವರು ಮೊಬಲಗನ್ನು ಅಂಚೆಚೀಟು ಮೂಲಕ ಕಳಿಸಬೇಕು. 
ನಿ. ಪಿ. ಕಳೆಸಲಾಗುವು ದಿಲ್ಲ. 


ಪ.ಭಾತ ಆಫೀಸು, ರಥಬೀದಿ, ಮಂಗಳೂರು. 





8" 


ಅಕ್ಬರ-ಬೀರಬಲ ನಏಿನೋದ 


೧, ಅದನ್ನೇ ನನಗೂ ಕೊಡಿ 


ಒಂದು ದಿನ ಅಕ್ಬರನು ತನ್ನ ಬೇಗಮಕೊಂದಿಗೆ ಉದಾ ನಕ್ಕೆ ತೆರಳ, 
ಅವರಿಗೆ ಗುಲಾಬಿ ಹೂಗಳನ್ನು ಕೊಯ್ಪ್ಬು ಕೊಡುತಿದ್ದ ನು. ಅಸ್ಟ ರಲ್ಲಿ ಬೀರ 
ಬಲನು ಅಲ್ಲಿಗೆ ಬಂದನು. ಸ್ಯ ಬೇಗಮಳು ಬಂದಶಹನೊಡಕೆ “ನಿಮ್ಮ 
ಮಂತ್ರಿಯು ಬಲು ವಿನೋದಿ. ಇಂದು ನಾನೂ ಆಶನೊಡನೆ ಪ್ರಶ್ನೆ ಕೇಳು 
ವೆನೆ'ಂದು ಹೇಳಲ್ಕು--ಆಕ್ಟರನು ಬೀರಬಲನನ್ನು ಸವೂಪಕ್ಕೆ ನಾಡ 
ದನ್ನು. ಬೀರಬಲನು ಉಜನಿಗೆ ನಮಸ್ಕೃರಿಸದೆ, ಬಂದೊಡನೆಯೇ, ಹೂ 
ಕೊಯ್ಯಲಾರಂಭಿಸಿದನು. ಬೇಗಮಳ್ಳು “ಈ ನೌಕರನು ಕೂಲಿ ಕೊಡ 
ದಿಯೇ ಕೆಲಸಮಾಡುತ್ತಾನೆ? ಎಂದು ನಸುನಕ್ಕಳು. ತಕ್ಷಣ ಬೀರಬಲನ್ಕ್ಯು 


, “ಬೇಗಂ ಸಾಹಿಬಾ! ಒಬ್ಬ ನೌಕರನು (ಅಕ್ಬರ) ಮೊದಲೇ ಕೆಲಸಮಾಾಡುತ್ತಿ 


ದ್ದಾನೆ. ಅವನಿಗೆ ಏನು ಕೊಡುತ್ತೀರೋ ಅದನ್ನೇ ನನಗೂ ಕೊಡಬಲ್ಲಿರಾ?? 
ಎಂದನು, ಇದನ್ನು ಕೇಳ್ಳಿ ಬೇಗಂ ಅಶ್ಯಂತ ಲಜ್ಜಿತಳಾದಳ್ಳು 


. ಬೀರಬಲನ ಕಪ್ಪು ಬಣ್ಣ ಕೆ ಕಾರಣವೇನು? 


ಒಂದು ದಿನ ಅಕ್ಬ ರನ ಆಸ್ಥಾ ನದಲ್ಲಿ ಸೌಂದರ್ಯದ ಕುರಿತು ಚರ್ಚೆ 
ಯಾರಂಭವಾಯಿತು. ಎಲ್ಲರೂ `ೀರಬಲನ ಕಪ್ಪು ಬಣ್ಣಕ್ಕಾಗಿ ಅವನನ್ನು 
ಪರಿಹಾಸ್ಕಮಾಡಿದರು. ಆ ಸಮಯದಲ್ಲಿ ಇಗರಲೆಷು ಅಲ್ಲಿರಲಿಲ್ಲ. 
ಸ್ವಲ್ಪ ಸಮಯದಲ್ಲಿ ಬೀರಬಲನು ಅಲ್ಲಿಗೆ ಬಂದಾಗ್ಯ ಎಲ್ಲರೂ ಅವನನ್ನು 
ನೋಡಿ, ವಿನೋದದ ನೆನಪಾಗಿ, ನಗಲಾರಂಭಿಸಿದರು. "ನಗೆಯ ೫ನ 
ತಿಳಿಯಲು ಬೀರಬಲನು ಉತ್ಸು ಕನಾಗಿದ್ದ ರೂ ಬಾದಶಹನ ಮುಂದೆ ಹಾಗೆ 
ಕೇಳುವುದು ಯೋಗ್ಯವಲ್ಲವೆಂದು ಭಾವಿಸಿ, ವಕೌನವಾಗಿದ್ದನು. ಸಮಯ 
ಸಾಧಿಸಿ ಅವನು ಬಾದಶಹನೊಡನೆ “ಮಹಾರಾಜರೇ! ಈ ದಿನ ಶಾವು 
ಅತ್ಯಂತ ಸಂತೋಷದಿಂದಿರುವಂತೆ ತೋರುತ್ತದೆ? ಎನ್ನಲು, ಬಾದಶಹನು 


ಜಾಮಾ ಸ ಬಂ ಪೂ 


ನಗುತ್ತ, “ನಿನ್ನಕ:ರೂಪತನಕ್ಕಾಗಿ ಎಲ್ಲರೂ ನಗುತಿದ್ದರು, ನಾವೆಲ್ಲರೂ 
ಬೆಳ್ಳ ನಿರುವಾಗ 'ನೀಕೊಬ್ಬ ನು ಕಪ್ಪೇಕೆ?? ಎಂದು ಪ್ರಶಿ ಸಿದನು. ಬೀರಬಲನು 
“ಆದರ ಕಾರಣ ತಮಗೆ ೪ದಿಲ್ಲವೆ? ಎಂದು ಕೇಳಿದರು. ಬಾದಶಹನು, 
“ನ್ರನಗೆ ತಿಳಿಯದು, ನೀನೇ ಕಿಳಿಸು? ಎಂದು ಹೇಳಲ್ಕು ಬೀರಬಲನು 
“ಪರಮೇಶ್ರ ರನು ಸೃಷ್ಟಿ ಯನ್ನು ಫಿವರ್ವಿಸಿದಾಗ ಮೊದಲು ಕ್ರೈ ಮಿಕೀಟಗಳನ್ನು 
ಸೃಷ್ಟಿಸಿದನು. ಆದಕ್ಕೆ "ಅಷ್ಟ ರಿಂದಲೇ ಸಂತುಷ್ಟ ಎ ನಾಲ್ಕು ಜ್‌ 
ಪ್ರಾಣಿಗಳನ್ಯೂ: ಹಕ್ಳಿ ಗಳನ. ಸೃ 'ಸ್ವ'ಸಿದನು. ಭಜ ಅವನಿಗೆ ಸ್ವಲ್ಪ 
ಸಮಯದ ತನಕ ತೋಕಕಾಯತು: ಅನಂತರ ಅವುಗಳಿಗಿಂತಲೂ 
ಶ್ರೇನ್ಠ ವಾದ. 'ಪ್ರಾಣಿಪೈಷ್ಟ ನೆ ಮಾಡಬೇಕೆಂಬ -ವಿಚಾರವು ಅವನ ತಲೆಯಲ್ಲಿ 
ಸುಳಿದು, ಅವನು: ಮನುಷ್ಯ ಪ್ರಾಣಿಯನ್ನು ಸೃಷ್ಟಿಸಿದನು; ತಾನು ಸೃಷ್ಟಿಸಿ 
ದ್ಡನ್ನು ನೋಡಿ. ಅತ್ಯ 6ತ- ಸಿತತೋಷೆಗೊಡನ `ಆ ಬಳಿಕ, ಆವನು 
ಮುತುನ ಫನಿಗಾಗಿ: ಕಾ ಸಂಪತ್ತು, ಬುದ್ಧಿ ಮತ್ತು "ಶಕ್ತಿಗಳ ನ್ನ್ನ ಉಂಟು 
ವಾಡಿ, ಕ್ಲ ನಾಲಸ್ಕಿ`ವೆ'ಸ್ತು ಗಳನ್ನು ಬಜ್‌ ಬಿದ್ದೂ ಸಾನ್ನೊ ಜನ್ನ ರಿಸಿ 
ಅವು ಕೇವಲ: ಪುನುಷ್ಯ ನಿಗೆ ಮಾತ. ಸಲ್ಲತಕ್ಕ ವ್ರಗಿಳೆಂದೂ, ಶ್ಚ ತ ಸಮಯ, 
ದಲ್ಲಿ ಯಾರ್ಯಾರಿಗೆ ಸಣವ್ಯಾನ ವಸ್ತುವು ಎಷ್ಟನ್ನು 'ಪರಿಮಾಣದಲ್ಲಿ ಬೇಕೊ 
ಅಷ್ಟು ತೆಗೆದುಕೊಳ್ಳ'ಬಹುದೆಂದೂ ಆಜ್ಞೆ ಯಿತ್ತನು. ಬುದ್ಧಿಯೇ ಉತ್ತಮ' 
ವೆಂದು ಭಾವಿಸಿ: ನಾನು, ಮೊದಲು ಅದನ ತೆಗೆದುಕೊಳ್ಳಲು ಹೋದೆ," 
ಅದನ್ನು ತೆಗೆದುಕೊಳ್ಳ ಲು ನನ್ನೆಣಿಕೆಗಿಂತ ಹೆಚ್ಚು ಸಮಯ ತಗಲಿದುದರಿಂದ 
ಇತರ ವಸ್ತು ಕೈಗಳನ್ನು "ಸ್ವೀಕರಿಸಲು ಹೋದಾಗ ನಿಶ್ಚಿತ ಸಮಯವು ದಾಟಿ 
ಹೋ!ಿತೆ ್ರ್ರದ್ದು ತಿಳಿಯಿತು. ನನ್ನ ಧುರಾದೃ ಸ್ಟ ದಿಂದ ನಾನು ಕೇವಲ: ಬುದ್ಧಿ 
ಯನ್ನು ಮಾತ್ರ ನಡೆಯುವಂತಾಯಿತು. ಸ ಸೌಂದರ್ಯ. ಮತ್ತ: 
ಸಂಪತ್ತು ಗಳನ್ನೂ ನಡೆದಿರಿ; ಪೂರ್ಣ ಬ ದ್ವಿಯನ್ನು ಪಡೆಯಲಿಲ್ಲ. ನಾನು 
ಕಪ್ಪು ಬಣ ಜ್ಹದವನಾಗಲು ಇದೇ ಕಾರಣ! ಎಂದು “ವಿವರಿಸಿದನು. 


ಬೀರಬಳಲಿನು ತನ್ನ ಉತ್ತರದಿಂದ ರಾಜನನ್ನೂ ಇತರ ಸಭಾಸದರನ್ನೂ 
ಮಂದಬುದ್ದಿ ಯವ ತನ್ನ ಗಿ ಮಾಡಿದ್ದನು, ಎಲ್ಲರೂ ಲಜ್ಜಿ ತರಾದರು. ಮನ, 
ಸ್ಸ ಕೊಳರ್ಗೆ ಚೀಕೆಟೆಲನ. ಬುದ್ಧಿ ಶಕ್ತಿ ಯನ್ನು ಕೊಂಡಾಡಿದರು. ಕ 


೩. ಅಕ್ಬರನು ಬ್ರಾಹ್ಮಣನಾದುದು! 


ಒಂದು ದಿನ ಸಾ ಆಕ್ಟ 6ಬೀರೊಲಂಬ್ಬ ರೂ ಒಳ್ಳೆ ಅಶ್ವ ಗಳ 
ಕ್ಷೆ ರಿ, ವಾಯುವಿಹಾರಕ್ಕಾಗಿ ಹೊರಬರು. ಸುತ್ತಾ ಡುತ್ರ, ರಜೇಜುಂ 
ತೀರವನ್ನು ಸೇರಿದಾಗ್ಗ ಸಂಜೆಯ ಸಂಧ್ಯಾ ವಂದನಾಸಮಯವಾಗಿತ್ತು. 
ನದೀತಟದಲ್ಲ ಕೆಲವು.ಬ್ರುಹ್ಮಣರು ಸಂಧ್ಯಾ ವಂದನೆಯಲ್ಲಿ ನಿರತರಾಗಿದ್ದರು. 
ಬೀರಬಲನು ಸಹ ಕ್‌ ಸಂಧ್ಯಾವಂದನೆ. ಮಾಡಲಾರಂಭಿಸಿ 
ದನು ಅಕ ಕೃರನನಿ ತನ್ನ ಕುದುಕೆಯ ೪ಸ್ಟೇಲ್ಸಿ ತಕ; ಇದೆಲ್ಲವನ್ನೂ 
ನೋಡುತಿದ್ದ ಶೆ 
ಬ ಸಂಧ್ಯಾವಂದನವನ್ನು ತೀರಿಸಿ ಬೀರಬಲನು ` ತನ್ನ ಕುದುರೆಯನ್ನೇ 
ರಲು, ಇಬ್ಬ ದೊ ಮಾತನಾಡುತ್ತಾ. ಅರಮನೆಯತ್ತ ಹೊರಟರು. ಹೀಗೆ 
ಬರುತಿ ತ್ರಿರಲುು ಆಕ್ಟ್ರರನು: ಬೀರಬಲನೊಡಕೆೆ, “ಬೀರಬರ್ಲ, ನನಗೂ ಸಂಧ್ಯಾ 
ವಂದನೆ ಮಾಡಲು ಸಲಿಸಿಕೊಡು” ಎಂದನು, ಬೀರಬಲನು ಸಮುಚಾಸ್ರಚು! 
ಸಂಧ್ಯಾ ವಂದನೆಯನ್ನು ಬ್ರಾಹ್ಮಣರು ವತಾಶ್ರ ಮಾಡುವರು. :: ಅದನು 
ತಮಗೆ ಹೇಗೆ ಕಲಿಸಿ? ಎಂದನು: “ದಕ್ಕೆ ಅಕ್ಬರನು “ಹಾಗಿ 
ದ್ದರೆ ನನ್ನನ್ನು ಬ್ರಾ ಹ್ಮಣನನ್ನಾಗಿ ವಾಡು ಎಂದನ್ನು ' ಅದು ಅಸಾಧ್ಯ 
ವೆಂದು ಗ್‌ ಎಸ್ಟೇ ಹೇಳಿದರೂ, ಅಕ್ಬರನು ಕೇಳದೆ, ಶಾನು ಬಾ ಹ್ಮ 
ಣನಾಗುವಂತೆ ಯಾವುದಾದರೊಂದು ಉಪಾಯ ಮಾಡಲೇಬೇಕೆಂದು ಬೀರ 
ಬಲನನು ಓತ್ತುಯ. ಪಡಿಸಿದನು. ಕೊನೆಗೆ, ಬೀರಬಲನು, “ಆಗಲಿ ಮಹಾ 
ಪ್ರಭು! ನಲ್ಲ. ಕಾಲಾವಕಾಶ ಬೇಕು ಎನ್ನಲು ಅಕ್ಬ ರನು ಸಂತೋಷ 
ಗೊಂಡು ಶು ಪ್ಪಿದನು, 

" ಕೆಲವು 'ದಿನಗಳ ಬಳಿಕ ಬೀರಬಲನು ಮೂರು ನಾಲ್ಕು ಮಂದಿ ಕುಂ 
ಬಾರರನ್ನು ಕರೆಸಿ “ನೀವು ನಾಳೆ ಸಾಯಂಕಾಲ ಒಂದು ಕತ್ತೆ ಯನ್ನು ಹಿಡಿದು 
ಕೊಂಡು ಯಮುುನಾತಿ(ರಕ್ಕೆ ಹೋಗಿ ಅದನ್ನು ನೀರ ಮಧ್ಯದಲ್ಲಿ. ನಿಲ್ಲಿಸಿ, 
ಜೆನ್ನಾ ಗಿ ತಿಕ್ಸಿ ತೊಳೆಯುುತ್ತಿ ರಬೇಕು. ನಃ ಚ್ಚ ಮತ್ತು ಬಾದಶಹರು ಅಲ್ಲಿಗೆ 
ಬಂದು ಜಸ ಅಕಿ ಪ್ರಯತೃ ದಿಂದ ಕತ್ತೆಯನ್ನು ತಿಕ್ಕಿ "ಕೊಳೆಯುವ ಕಾರಣ 
ವನ್ನು ಕೇಳಿದಾಗ,."ಈ ಕತ್ತೆ; ಯನ್ನು, ಆಹ್‌ ವತಾರ್ಪಡಿಸುತ್ತೆೇ 
ವೆ'ಂದು ಹೇಳಬೇಕು” ನಃ ಜಸು ಒಪ್ಪಿ ಬೀರಬಲನ ಅಪ್ಪಣೆ 
ಸಡೆದ್ಕು ಹೊರಟುಹೋದರು. 


ವಾ ಡ್ವೆ ಉನಾವಾದಾ 


ಬೀರಬಲನ ಆಜ್ಞೆ ಯಂತೆ ಮರುದಿನ ಸಾಯಂಕಾಲ ಅವರು ಒಂದು 
ಕತ್ತೆಯನ್ನು ಓಡಿದುಕೊಂಡು ಯಮ. ನಾತೀರಕ್ಕೆ ಹೋಗಿ ಅದನ್ನು ನೀರ 
ಮಧ್ಯದಲ್ಲಿ ನಿಲ್ಲಿಸಿ, ತಿಕ್ಕಿ ತೊಳೆಯಲಾರಂಭಿಸಿದರು. ಎಂದಿನಂತೆ ಅಕ್ಬರ 
ಬೀರಬಲರಿಬ್ಬರೂ ಗಾಳಿಸೇವನೆಗಾಗಿ ಹೊರಟವರು,-- ಕತ್ತೆಯನ್ನು ತಿಕ್ಕಿ 
ತೊಳೆಯುವ ಸ್ಥಾನಕ್ಕೆ ಬಂದು ತಲಪಿದರು. ಮೂರು ನಾಲ್ಕು ಜನರು 
ಬಿರುಸಾಗಿ ಒಂದು ಕತ್ತೆಯನ್ನು ತಿಕ್ಕಿ ತೊಳೆಯುತ್ತಿರುವುದನ್ನು ನೋಡಿದ 
ಅಕ್ಬರನು, ಇದೇಕೆ ಎಂದು ವಿಚಾರಿಸಲ್ಕು ಬೀರಬಲನು ಅವರನ್ನೇ ಪ್ರಶ್ನಿಸಿ 
ತಿಳಿಯುವೆನೆಂದು ಹೇಳುತ್ತ, ಕುಂಬರರ ಬಳಿಗೆ ಹೋಗಿ, ಪ್ರಶ್ನಿಸಲ್ಕು 
ಅನರು..“ಮಹಾಪ್ರಭು! ಇದನ್ನು ಕುದುರೆಯಾಗಿ ಮಾಡುತ್ತೇವೆ”| ಎಂ 
ದರ್ಮ ಬಾದಶಹನು ಅದನ್ನು ಕೇಳುತ್ತಲೇ ಗಹಗಹಿಸಿ ನಗುತ್ತ, ಬೀರಬಲ 
ನೊಡನೆ, “ಇವರೆಂತಹೆ ಮೂರ್ಹರು! ಎಲ್ಲಾದರೂ ಕತ್ತೆಯು ಕುದುಕೆ 
ಯಾಗುವುದಿದೆಯೆ?” ಎಂದನು. ಆಗ ಬೀರಬಲನು ಅತಿ ವಿನಯದಿಂದ್ಕ 
“ಮಹಾಪ್ರಭು! ಕತ್ತೆಯು ಕುದುರೆಯಾಗುವುದು ಅಸಂಭವವಾದಾಗ ಮುಸೆ 
ಲ್ಮಾನನನ್ನು ಬ್ರಾಶ ಇನ್ನಾ ಗಿ ಮಾಡಲ: ಸಾಧ್ಯ ವಿದೆಯೆ?? ಎಂದು ಕೇಳಿ 
ದನು. ಇದನ್ನು ಕೇಳಿದ ತ ಲಜ್ಜಿ ತನಾಗಿ ಮತ್ತೆಂದೂ ಬ್ರಾಹ್ಮಣ 
ನಾಗುವ ಯೋಚನೆಯನ್ನ ( ಮಾಡಲಿಲ್ಲ. 


ಲ್ಕ ವಿಚಿತ್ರ 


ಒಂದು ದಿನ ಪ್ರಭಾಶಕಾಲದಲ್ಲಿ ಸ್ಟ ತ ಮ! “ಬೀರ 
ಬಲ"! ನಿನ್ನೆ ನಾನೊಂದು ಸನ್ನ ನೋಡಿದೆ] ನಾನೊಂದು ಜೇನಿನ ಹೊಂಡ 
ದಲ್ಲಿ ಬಿದ್ದು ಬಟ್ಟಿ - ಹಾಗೂ ನೀನೊಂದು ಪಾಯಖಾನೆ ಹೊಂಡದಲ್ಲಿ ಬಿದ್ದು 
ಬಿಟ್ಟಿ!” ರ್‌ ಇದನ್ನು ಕೇಳಿ ಬೀರಬಲನು “ಮಹಾಪ್ರಭು! ನಾನೂ 
ಇದೇ ರೀತಿಯ ಸ್ಮನ್ನ ನೋಡಿದೆ; ಆದಕ್ಕೆ ಸ್ಕಲ ಮಾತ್ರ ವೃತ್ಯಾಸ. 
ಲ ಶಿ 
ನಾನು ತಮ್ಮ ಮೆ ್ಬಯನ್ನು ನೆಕ ಟಲಾರಂಭಿಸಿದೆ, ತಾವು ನನ್ನ ಮೈಯನ್ನು 
ನೆಕ ಲಾರಂಭಿಸಿದಿರ? ಸಜ ಇದನ್ನು ಕೇಳಿ, ಅಕ್ಬರನು ಅತ್ಯಂತ 
ಲ ಕತನಾದನು, 


೫. ಬಳೆ ಮತ್ತು ಗಡ್ಡ 


ಒಂದು ದಿನ ಅಕ್ಕರ-ಬೀರಬಲರಿಬ ರೂ ಏಕಾಂತದಲ್ಲಿ ಕುಳಿತು ಹರಟಿ 
ಹೊಡೆಯ ಜಿ ನ್ಯ 
ಸತ್ತಿದ್ದರು, ಆಗ ಬಾದಶಹನಿಗೆ, ಒಂದು ಸುಲಭ ಪ್ರಶ್ನೆಯಿಂದ 


ನ ನ ಒಟ ಂ ಘದ 


್ನಬೀರಬಲನನ್ನು ಸೋಲಿಸಬೇಕೆಂದಿನಿಸಿತು. ಕೂಡಲೇ, “ಬೀರಬಲ! ನಿನ್ನ 
ಪತ್ನಿಯ ಕೈಯನ್ನು ನೀನು ಪ್ರತಿದಿನ ಸ್ಪರ್ಶಿಸುತ್ತಿರಬಹುದು, ಆಕೆಯ 
ಕೈಯಲ್ಲಿ ಎಷ್ಟು ಬಳೆಗಳಿವೆಯೆಂದು ಹೇಳು ಎಂದನು. ಬೀರಬಲನು 
ಎಂದೂ ಸುಳ್ಳಾಡುತ್ತಿರಲಿಲ್ಲ.. ಅನನು “ಮಹಾಪ್ರಭು! ನನ್ನ ಕೈಯಾ.: 
ದರೋ ದಿನಕ್ಕೆ ಒಂದೆರಡಾವರ್ತಿ ಹೆಂಡತಿಯ ಕೈಗೆ ತಗಲುತ್ತಿ ರಬಹುದು, 
ಆದಕ್ಕೆ ತಮ್ಮ ಕೈಯು ಗಡ್ಡಕ್ಕೆ ನೂರಾರು ಸಲ ತಗಲುತ್ತಿದೆ. ಆದುದರಿಂದ 
ತಾವು ತಮ್ಮ ಗಡ ದಲ್ಲಿ ಎಷ್ಟು ಕೂದಲುಗಳಿನೆಯೆಂದು ಹೇಳಿರಿ! ಎಂದನು, 
ಇದನ್ನು ಕೇಳಿ ಬಾದಶಹೆನು ನಿರುತ್ತರನಾದನು. 

ಸ್ವಲ್ಪ ಹೊತ್ತಿನ ಬಳಿಕ, ಗಡ್ಡದೆ ಕೂದಲುಗಳನ್ನು ಯಾರೂ ಎಣೆಸೆ 
'ಲಾರರು, ಆದಕ್ಕೆ ಕೈಬಳೆಗಳನ್ನು ನೀನು ಖಂಡಿತವಾಗಿಯೂ ಎಣಿಸಿರ 
ಬಹುದು?” ಎನಲು ಬೀರಬಲನು, “ಹೆಂಗಸರಿಗೆ ಯಾವ ನಿಯವಃ? ಒಂದು 
ದಿನ ಹೆಚ್ಚು ಬಳೆಗಳನ್ನು ತೊಟ್ಟುಕೊಳ್ಳುತ್ತಾರೆ; ಇನ್ನೊಂದು ದಿನ ತೆಗೆದಿರಿ 
ಸುತ್ತಾರೆ. ಆದುದರಿಂದ ಹೇಗೆ ಹೇಳಲಿ? ಆದಕ್ಕೆ ತಾವು ಯಾವಾಗಲೂ 
ವಾಳಿಗೆಗೆ ಹತ್ತುವ ಏಣಿಯಲ್ಲಿ ಎಷ್ಟು ಮೆಟ್ಟಲುಗಳಿವೆಯೆಂದು ಹೇಳಿರಿ? 
ಎಂದು ಕೇಳಿದನು. ಬಾದಶಹನು “ಬೀರಬಲ, ನಾನವುಗಳನ್ನು ಎಣಿಸಿಲ್ಲ” 
ಎಂದನು. ಆಗ ಬೀರಬಲನು, “ಮಹಾಪ್ರಭು! ಏಣಿಯ ಮೆಟ್ಟಲುಗ 
ಇಂತಹ ವಸ್ತುವನ್ನೇ ನೀವೆಣಿಸದಿರುವಾಗ ಬಳೆಗಳನ್ನು ಹೇಗೆ ಎಣಿಸಲಿ?? 
ಎಂದು ಹೇಳಲ್ಕು ಬೀರಬಲನ ಈ ಉತ್ತರವನ್ನ್ನುಕೇಳಿ ಅಕ್ಬರನು ಸಂತೋಷ 
ಗೊಂಡನು. 


೬, ಬೀರಬಲನ ರಾಣಿ ಮತ್ತು ಬೇಗಂ 


ಬೀರಬಲನ ಭಾರ್ಯೆ ಅತ್ಯಂಶ ಸ:ಂದರಿಯಾಗಿದ್ದಳು. ಒಂದು ದಿನ 
ಅಕ್ಸರನು ಆಕೆಯನ್ನು ನೋಡಿದನು. ಕೆಲದಿನಗಳ ಬಳಿಕ, ಆತನು 
ದರ್ಬಾರಿನಲ್ಲಿಬೀರಬಲನೊಡನೆ “ನಿನ್ನ್ನ ರಾಣಿಯು ಅತ್ಯಂಶ ಸುಂದರಿಯತಾ 
ಫಿರುವಳು” ಎಂದನು. ಅದಕ್ಕೆ ಬೀರಬಲನು, “ಮಹುಪ್ರಭು! ನಾನು 
ಷಹ ಮೊದಲು ಹಾಗೆ ಭಾವಿಸಿಕೊಂಡಿಸ್ದೆ. ಆದಕ್ಕೆ ಬೇಗಂ ಸಾಹಿಬಾರವ 
ರನ್ನು ನೋಡಿದ ಬಳಿಕ ನನ್ನ ಭಾವನೆಯು ಬದಲಾಯಿಸಿದೆ? ಎಂದನ್ನು 
ಇದನ್ನು ಕೇಳಿ, ಅಕ್ಬರನು ಅತಿ ಹರ್ಷಗೊಂಡನು. 


ಷಾರ್ಪ-ತ್‌ 6 6ಎ. ಭು ಇಡಾ 


೭. ತಾವೇ ಅವಲಕ್ಷಣ! 

ಒಂದು ದಿನ ಬೀರಬಲನು, ತಮ್ಮ ರಾಜ್ಯದಲ್ಲಿ ಒಬ್ಬ ಅನಲಕ್ಷಣ 
ಮೆನುಸ್ಯ ನಿದ್ದಾ ನೆಂದೊ ಬೆಳಗೈ ಎದ್ದೊ ಡನೆ ಆತನ ಮುಖದರ್ಶನೆ 
ಮಾಡಿಸ ಆ “ದಿನ ಅನ್ನಾ ಹಾರ ಸಿಗುವುದಿಲ್ಲಪೆಂದೂ ಆಸ್ಥಾನದಲ್ಲಿ ಹೇಳಿ 
ದನು. ಕೂಡಲೇ ಅಕ್ಬರನು ಆ ಮನುಷ್ಯ ನನ್ನು ತನ್ನ ಲಿಗೆ ಕರೆಸಿ ತಾನೂ: 
ಆತನ ಅವಲಕ್ಷಣತ್ವ ವನ್ನು ಪರೀಕ್ಷಿಸಬೇಕೆಂದು 31 ಆತನನ್ನು ಹಿಡಿದು. 
ತರುವಂತೆ ಆಜ್ಞೆ ಯಿತ್ತ ನು. 

ಹೀಕಬಲನ ಠಾಜಾಜ್ಞೆ ಯಂತೆ ಅಶನನ್ನು ಹಡಿಸಿತರಿಸಿದನು. ಮರು 
ದಿನ ಜೆಳಿಗೈ ಎದ್ದೊ ಡನೆ ರಾಜನು ಆತನ | ನೋಡಿ ಎಂದಿನಂತೆ 
ದರ್ಬಾರಿಗೆ ಚ ಅಂದು ರಾಜಕಾರ್ಯಗಳು ಹಲವಿದ್ದು, ರಾಜಿಗೆ 
ಊಟಮಾಡಲು ಸಹೆ ಅನುದೊರೆಯಲಿಲ್ಲ. ಆಗ ಬಾದಶಹಕು, “ಫಿಸ್ಸಂ 
ದೇಹವಾಗಿಯೂ. ಅತಿ ಅನಲಕ್ಷಣಿ, . ಅವನನ್ನು ಕೂಡಲೇ ಬರವತಾಡಿ?* 
ಎಂದನು, ಆ "ಅವಲಕ್ಷಣಿ'ಯು ಹಾಜ೦ಾಗಲು, ಬಾದಶಹನು ಅವನಿಗೆ 
ಮರಣದಂಡನೆಯನ್ನು ಕೊಡಿರೆಂದ: ಹೇಳಿದನು. ಆ ಬಡವನು “ಮಹಾ . 
ಪ್ರಭು! ನನಗೆ ಯಾತಕ್ಕೋಸ್ಕರ ಈ ಶಿಕ್ಷೆಯೆಂದು ಕಿಳಿಯಬಹುದೆ?* 
ಎಂದು ಕೇಳಲು, ಬಾದಶಹನು “ನೀನು ಅವಲಕ್ಷಣಿ. ಬೆಳಗ್ಗೆ ಎದ್ದು ನಿನ್ನ್ನ 
ಮುಖಾವಲೋಕನ ವತಾಡಿದನನಿಗೆ, ಅಂದು ಅನ್ನಾಹಾರ ಸಿಗುವುದಿಲ್ಲ 
ಇಂದು ನಾನೂ ಇದನ್ನು ಪರೀಕ್ಷಿಸಿಯಾಯಿತು” ಎಂದನು. 

ಇದನ್ನು ಕೇಳಿದಾಕ್ಷಣ ಬೀರಬಲನು “ಮಹಾಪ್ರಭು! 'ತಮಗಾದರೋ 
ಈತನ ಮುಖದರ್ಶನವತಾಡಿದುದರಿಂದ ಅನ್ನಾಹಾರ ಸಿಗಲಿಲ್ಲ. ಆದಕ್ಕೆ 
ಈತನಿಗೆ ತಮ್ಮ ಮುಖದರ್ಶನಮಾಡಿದುದರಿಂದ ಮರಣದಂಡನೆಯೇ 
ದೊರೆಯುವಂಶಾಯಿತು! ಆದುದರಿಂದ ಹೆಚ್ಚು ಅವಲಕ್ಷಣ ಸ್ವ ಸೃರೂಪದವರು 
ಯಾರು ಅಂತ ತಾವೇ ಥಿರ್ಧರಿಸಬೇಕು?' ಎಂದನು. ಬು ಉತ್ತರಕೇಳಿ 
ಅಕ ಕ್ಸರನು ತನ್ನ ತಪ್ಪಿಗಾಗಿ ನಾಚಿ ಆ ಮನುಸ್ಯ ನನ್ನು ಬಿಡುಗಡೆವತಾಡಿದನು. 


ಆ. ಅರ್ಥ ತಮೆ! 


ಒಂದು ದಿನ ಅಕ್ಕರ. ಬೀರಬಲರಿಬರೂ ವಾಯುವಿಹಾರಿಕಾಗಿ 
ಹೋಗುತ್ತಿದ್ದಾಗ ಅಕ್ಬರನು “ಬೀರಬಲ, ಭೂಮಿಯನ್ನೇ ನೋಡುತ್ತ. 


ಜಎ 9೫. ಮ 


ಏಕೆ ನಡೆಯುತ್ತಿ?” ಎಂದು ಪ್ರಶ್ನಿಸಿದನು, ಅದಕ್ಕೆ ಬೀರಬಲನ್ಮು 
| “ನಮ್ಮಪ್ಪ ನು ಕಾಣೆಯಾಗಿದ್ದಾ ನೆ ಎಂದುತ ರವಿತ್ತನು. 

“ನಾನು ಹುಡುಕಿಕೊಟ್ಟ' ಕೆ ನನಗೇನು ಕೊಡುತ್ತಿ ಯಾತಾ? ಎಂದು ಅಕ 
ರನು ಕೇಳಲು, ಬೀರಬಲನು, “ರ್ಥ ತಂದೆ ನನಗೆ, ರ್ಥ ತಮಗೆ? ಎಂದು- 
ತ್ತರವಿತ್ತನು, ಇದನ್ನು ಕೇಳಿ ಅಕ್ಬರನಿಗೆ ತಡೆಯಲಾರದಷ್ಟು ನಗು ಬಂತು.. 


೯. ಎತ್ತಿನ ಹಾಲು! 

ಒಂದು ದಿನ ಅಕ್ಬರನು ಬೀರಬಲನ ಜಾಣ್ಮೆಯ ಇನ್ನೊಂದು ವಾದರಿ ' 
ತಿಳಿಯಲಸೇಕ್ಸಿಸಿ, ಎತ್ತಿನ ಹಾಲು ತಂದುಕೊಡಬೇಕೆಂದು ಬೀರಬಲನಿಗೆ' 
ಆಜ್ಞೆಯಿತ್ತನು. ಇದನ್ನು ಕೇಳಿ ಳಶ್ಚರ್ಯಗೊಂಡ ಬೀರಬಲನು ದಿಕ್ಕು. 
ಕಾಣದೆ, ಈ ಕೆಲಸಕ್ಕೆ ತನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕೆಂದು ಕೇಳ್ಳಿ, 
ಮನೆಗೆ ಬಂದು, ಬೇಸರದಿಂದ ಮಂಚದ ಮೇಲೆ ಬಿದ್ದುಕೊಂಡನ್ನು. 
ಬೀರಬಲನ ರಾಣಿಯು ಗಂಡನ ಈ ವಿಚಿತ್ರ ಅವಸ್ಥೆ ಯನ್ನು ನೋಡಿ ಹಾಗೆ: 
ಚಿಂತಾಕ್ರಾಂಶನಾಗಲು ಕಾರಣವೇನೆಂದು ಕೇಳಲು, ಆತನು ರಾಜಾಜ್ಞೆ 
ಯನ್ನು ತಿಳಿಸಿ ಳೆ ಏನುತ್ತರ ಕೊಡುವುದೆಂದು ತಿಳಿಯುವುದಿಲ್ಲ” 
ಜಿ ಆಗ ಆಕೆ, ಇದೇನು. ಮಹಾ! ನೀವು ಮನೆಯಲ್ಲಿ ಕೂತಿರಿ 
ನಾನಿದಕ್ಕೆ ಉತ್ತರವಿತ್ತು ಬರುವೆನೆ'೦ದಳು. 

ಮರುದಿನ. ಬೆಳಗ್ಗೆ ಹಲವು ` ಬಚ್ಚೆ ಗಳನ್ನೆತ್ತಿಕೊಂಡು ಯಮುನಾ: 
ತೀರಕ್ಕೆ ಹೋಗಿ ಅಲ್ಲಿ "ಟ್ಟೆ ತೊಳೆಯ: ಲಾರಂನಿಸಿದಳ್ಳು ಈ ದೃಶ್ಯವು 
ಕೋಟಿಯ ಮೇಲೆ ಠಿಂಶು ಸುತ್ತಲೂ ನೋಡುತ್ತಿರುವ ಬಾದಶಹನ ಕಣ್ಣಿಗೆ 
ಬಿತ್ತು. ಅಸ್ಟು ಮುಂಜಾನೆ ಅದಾರು ಬಟ್ಟಿ ಒಗೆಯುತ್ತಿರುವರೆಂದು ತಿಳಿದು: 
ಬರಳು, ಅನನು ನೌಕರನನ್ನು ಕಳುಹಿಸಿದನು. ನೌಕರನು ಆಕೆಯನ್ನು 
ಬಾದಶಹನ ಬಳಿಗೆ ಕರೆೊಯ್ದ ನು. ಅಕ್ಬರನು ಅವಳನ್ನು ಕುರಿತ್ಕು. 
“ಇದೇಕೆ. ಇಷ್ಟು ಮುಂಜಾನೆ ಬಟ್ಟಿ ಒಗೆಯುವೆ? ಓಂಬೇನು. ವಿಶೇಷ?* 
ಎಂದು ಪ್ರಶ್ನಿ ಸಜನ. ಆಕೆ, “ಮಹಾಪ್ರ ಭು! ನಾನು ಮಡಿವಾಳ್ತಿಯಲ್ಲ. 
ಜೇರಟಲಸು ಹೆತ್ತು, ಬಾಣಂತಿಕೊಠಡಿಯಲ್ಲಿ ಮಲಗಿರುತ್ತಾನೆ. ಆದಾದರಿಂಡು 
:. ಥಾನು ಬೆಳಿಗೈ ಘಟ್ಟಿ ಒಗೆಯಲು ಬಂದೆನೆ*೦ದಳು. 
| ಇದನ್ನು ಕೇಳಿ ನಗುತ್ತ ಬಾದಶಹನು “ ಎಲ್ಲಾ ದರೂ ಗಂಡುಸರು- 
ಹೆರುವುದಿದೆಯೇ?? ಎಂದು ತೇಳಲು, ಅನಳು ಮುರುಪ್ರಶ್ನೆಯನ್ನು ಬಾಡಿ 


'ಶಹನ ಮುಖಕ್ಕೇ ಒಗೆದಳು: “ಮಹಾಪ್ರಭು! ಎಲ್ಲಾದರೂ ಎತ್ತು ಹಾಲು 


ಕೊಡುವುದಿದೆಯೆ:?? 
ಬಾದಶಹೆನು ನಿರುತ್ತರನಾದನು, ಮತ್ತು ಅತೆಗೆ ಪುರಸ್ಕಾರವನ್ನಿತ್ತು 


ಕಳುಹಿಸಿದನು. 
೧೦. ಇಳಿ ಎಷ್ಟು? 


ಚಳಿಗಾಲದಲ್ಲಿ ತುಂಬ ಹಿಮ ಬೀಳುತ್ತಿದ್ದ ಸ ಒಂದು ದಿನ 
ಬೆಳಿಗ್ಗೆ. ಅಕ್ಸ ರನು ಬೀರಬಲನೊಡನೆ ಅರಮಕೆ ಕೋಟಿಯ ಮೇಲಿನ ಒಂದು 
ಆಸನದಲ್ಲಿ 'ಮಂಡಿಸಿದ್ದನು. ವಾಕ್ಟಾತುರ್ಯದಲ್ಲಿ ಅಪ್ರತಿಮನಾದ ಬೀರ 
ಬಲನನ್ನು, ಒವ್ಮಿಂದೊಮ್ಮೆ ವಿಚಿತ್ರ ಪ್ರಶ್ನೆಯಿಂದ ಜಬ ಸೋಲಿಸ 
ಬೇಕೆಂದು ಬಾದಶಹನಿಗೆನಿಸಿತು. ಕೂಡಲೇ, ..“ಬೀರಬಲ"| ಈಗ ಚಳಿ 
ಎಸ್ವಿದೆ?* ಎಂದು ತಟ್ಟನೆ ಕೇಳಿದನು. ಬೀರಬಲನು, “ಮಹಾಪ್ರಭು! : 
ಎರಡು ಮುಷ್ಕಿ ತುಂಬ! ಎಂದು ಮಾರುತ್ತರ ಕೊಟ್ಟನು. ಅಕ್ಬರನು 
“ಅದು ಹೇಗೆ?” ಎನ್ನಲು ಕೋಟಿಯ ಕೆಳಗೆ ರಸ್ತೆಯಲ್ಲಿ ತನ್ನ ಎರಡು 
| ಮುಷ್ಕಿಗಳನ್ನೂ ಬಿಗಿಹಿಡಿದು, (ಕಂಕುಳಲ್ಲಿ ಒತ್ತಿ) ಹೋಗುತ್ತಿದ್ದ ಒಬ್ಬ 
ಬಡವನನ್ನು ತೋರಿಸಿದನು. ಅಕ್ಬರನು ಬೀರಬಲನ ಜಾಣತನಕ್ಕೆ 
ತಲೆದೂಗಿದನು. | 


೧೧. ನಾಲ್ವರಿಗೆ ಒಬ್ಬಳು! 

ಒಂದು ದಿನ ಅಕ್ಸ ರ ಬಾದಶಹನು ಬೀರಬಲನೊಡಕೆ, “ಒಬ್ಬ'ಲಜ್ಜಾ 
ವಂತ, » ಓಬ್ಬ ನಿರ್ಲಜ್ಜ, ಬಬ್ಬ ವೀರ ಹಾಗೂ ಹೇಡಿ- ಹೀಗೆ ಇಾಲ ರನ್ನು 
ತಂದುಕೊಡೆಂ೦ದು ಕೇಳಿದರು. ಮರುದಿನ ಬೆಳಿಗೈ ಬೀರಬಲನು ಒಬ್ಬ ಳು 
ಹೆಂಗಸನ್ನು ಕರೆದುಕೊಂಡು ಬಾದಶಹನ ಬಳಿಗೆ ಹೋದನು. ಅಕ್ಬರನು 
ಇತಂದಿರುವಯಾ?? ಎಂದು ಕೇಳಲ್ಕು “ತಂದಿರುವೆನು” ಎಂದು ಹೇಳಿ, 
“ಆಕೆಯನ್ನು ಬಾದಶಹನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದನು. ಆಗ ಬಾದ 
'ಶಹನು “ನಾನು ನಾಲ್ವರನ್ನು ಕರೆತರಲು ಹೇಳಿಜೆ, ಉಳಿದ ಮೂವರಿಲ್ಲಿ?? 
ಎಂದು ಕೇಳಿದನು, “ಬೀರಬಲನು, “ಮಹಾರಾಜರೆ! ಇವಳಲ್ಲಿ ನಾಲ್ಫೂ 
ಗುಣಗಳಿವೆ? ಎಂದನು... ಬಾದಶಹನು “ಅದೆಂತು?” ಎಂದು ಕೇಳಲು, 
ಇೀರಬಲನುು “ಮಹಾರಾಜ! ಈಕೆಯು ಮಾನವನ ಮನೆಯಲ್ಲಿದ್ದಾಗ ಲಜ್ಜೆ 


ಆಜಾದ... ಎಟ 


ಈಕೆಯ ಬಾಯಿಯಿಂದ ವತಾತು ಸಹ ಹೊರಡುತ್ತಿರಲಿಲ್ಲ. ಅದಕೆ, 
ಎಲ್ಲಾದರೂ ಹಾಡಲಾರಂಭಿಸಿದರೆ ತಂಜಿ-ತಾಯಿ, ಅತ್ತೆ- ವಾವಂದಿರನ್ನೂ 
ಲೆಕ್ಕಿಸದೆ ನಿರ್ಲಜ್ಜೆಯಿಂದ ಹಾಡುವಳು,. ಗಂಡನ ಜೊತೆ ಕುಳಿತಿರುವಾಗ 
ಒಬ್ಬಳೇ ಎದ್ದು ಮನೆಯೊಳಗೆ ಹೋಗಲು ಸಹ ಹೆದರಿ ಗಂಡನೊಡನೆ 
ಹೆದರಿಕೆಯಾಗುತ್ತದೆನ್ನುವಳು, ಆದಕ್ಕೆ ಯಾಕೊಡನಾದರೂ, ಪ್ರೇಮ 
, ವಾದರೆ ಮಧ್ಯರಾತ್ರಿಯಲ್ಲಾ ದರೂ ಸಹ ನಿರ್ಭೀತಿಯಿಂದ ತನ್ನ ಮನದನ್ನ 
' ನಲ್ಲಿಗೆ ಹೋಗುತ್ತಾಳೆ. ಆಗ ಕಳ್ಳಕಾಕರ ಅಥವಾ ಭೂತಪ್ರೇತಗಳ ಭಯ 
ಸಹ ಈಕೆಗಿರುವುದಿಲ್ಲ? ಎಂದು ಹೇಳಿದನು. ಬಾದಶಹನು ಬೀರಬಲನ 
ಮಾತುಗಳಿಗೆ ತಲೆದೂಗಿದವು. 
೧೨. .. ಸುಖಿ ಯಾರು)? 

ಒಂದು ದಿನ ದರ್ಬಾರಿನಲ್ಲಿ ಅಕ್ಬರನು ಜೀರಬಲನೊಡನೆ ಪ್ರಪಂಚದಲ್ಲಿ 
ಸುಖಿಯಾದವನು ಯಾರೆಂದು ಕೇಳಿದನು. ಬೀರಬಲನು, “ಮಹಾಪ್ರಭು! 
ಜೀವಿತ ಮನುಷ್ಯನು ಸುಖಿಯಾಗಲಾರನು. , ಆದರೆ, ಸತ್ತವನನ್ನು ಜನರು 
ಸುಖಿಯೆನ್ನುತ್ತಾರೆ ಎಂದನು. ಅಕ್ಬರನು ಹಾಗಾಗಲು ಕಾರಣವೇನೆಂದು 
ಕೇಳಲು, ಬೀರಬಲನು “ಇಂದು ಸುಖಿಯತಾಗಿರುವ ಮನುಸೃನಿಗೆ ನಾಳೆ 
ಯಾವ ಅದೃಶೃ ವಿನತ್ತು ಕಾದಿದೆಯಿಂದು ಹೇಳಲಾಗುವುದಿಲ್ಲ. ಹೀಗಿರು 
ವಾಗ ಹೊರದ ಸ್ಟ್ರಿಯಿಂದ ಒಬ್ಬನು ಸುಖಿಯಾಗಿ ತೋರಿದರೂ ಅತನ 
ಅಂತಃ ಡಗಣನಿಲ್ಲಿರುವ ಸುಖ-ದುಃಖ ಭಾವನೆಯು ಹೇಗೆ ದೂ ರವಾದೀತು? 
ಆದುದರಿಂದ ಸತ್ತ ಬಳಿಕವೇ ಮನುಷ್ಯ ನುಸುಖಿಯಾಗುವನು? ಎಂದು ಹೇಳಿ 
ದನು. ಬೀರಬಲನ ಈ ಉತ್ತರವು ಅಕ್ಬರರಿಗೆ ಅಪಾರ ಸವಶಾಧಾನವಿಕ್ತಿತ್ತು 


೧೩. ನಸೊನೆಗಾಣದ ಕತೆ! 


ಅಕ್ಬರನು ಪ್ರ ತಿನಿತ್ಯ ರಾತ್ರಿ ತನ್ನ ಆಸ್ಥಾನ ವಿದ್ವಾಂಸರಿಂದ ಒಂದೊಂದು 
ಹೊಸ ಕೆಕೆಯನ್ನು ಕೇಡುತಿದ ನು... ಒಂದು ದಿನ ಬೀರಬಲನ ಸರದಿ 
ಬಂತು, ಜಂತು ನೂರಾರ: ಶಬ್ದ ಗಳಷ್ಟು ಕತೆ ಹೇಳಿದಾಗ ಬಾದ 
ಶಹನು “ಮುಂದೇನು?” ಎಂದು ಹೇಳಿ ಸುಮ್ಮನಾಗುತ್ತಿದ್ದ ದನು, ಈ ರೀತಿ 
ಯಾಗಿ ಒಂದು ಕತೆ ಹೇಳಿ ಮುಗಿಸಲು ಒಂದು ಗಂಟಿ ಸಮಯ ಹಿಡಿ 


ಯಿತು, : ಕತೆ ಹೇಳುವಾಗ ಬೀರಬಲನು ಶಾನು ವತಾಶ್ರ ಪರಿಶ್ರಮಿ 
ನಡುತ್ತಿ ರುವುದನ್ನೂ ರಾಜನು ಸುಮ್ಮನೆ ಕುಳಿಶು` ಕೇಳುತ್ತಿ ರುವುಜನ್ನೂ 
ನೋಡಿ ಮನಸ್ಸಿ ನಲ್ಲಿಯೇ ಸಿಟ್ಟುಗೊಳ್ಳುತಿದ್ದ ನು. `ಆದಕ್ಕೆ ವೊಡಲೇನು? 
ಬಾದಶಹನು ಳ್ಳ ಯು ದೊಡ್ಡ `ಕತೆ ಖಿ ಅಪ್ಪ ಣೆಯಿುಕ್ತಿ ದ್ದೆ ನು. ಆದುದ 
ರಿಂದ: ಜತ ಬೇಸರಗೊಳ್ಳು ವಂಶಹ ಕತೆ ಹೇಳಬೇಕೆಂದು ಯೋ 
ಚಿಸ್ಕ, ಹೇಳಲಾರಂಭಿಸಿದನು: “ಒಬ್ಬೈ ಕ್ಲಿತನು ಭತ್ತಹಾಕುವ ಒಂದು ದೊಡ್ಡ 
ಕಣಜವನ್ನು ಮಾಡಿಸಿದನು. ಗ ಪ್ರವೇಶಕ್ಕೆ ಸಹ ಎಡೆ ಬಿಟ್ಟಿರಲಿಲ್ಲ: 
ಅದರೊಳಗೆ" ಶುಂಬ ಭತ್ತ.ಶುಂಬಿಸಿ ಅರನ್ನ್ನು ಮುಚ್ಚಿ ದನು. ಆದರೆ, ಆಶ 
ಕಿಗರಿಯದೆ ದುರದೃಷ್ಟ ವಶಾಶ್‌ ಅದರಲ್ಲಿ ಮ ತೂತು ಉಳಿದು. 
ಹೋಯಿತು. ಬ್‌ ಹಕ್ಕಿ ಯು ಆ ಛಿದ್ರದ ಮೂಲಕ ಕಣಜದ ಒಳೆಗೆ 
ಹೋಗಿ ತನಗೆ ಬೇಕಾದಷ್ಟು ಕಾಳುಗಳನ್ನು ಹೆಕ್ಕಿ "ಫಂ ಎಂದು ಹಾರಿ 
ಹೋಯಿಶು. ಬಳಿಕ ಇನ್ನೊ ದು ಪಕ್ಷಿಯು ನಳ! ಹೋಗಿ ಭತ್ತದ 
ಕಾಳುಗಳನ್ನು ಹೆಕ್ಕಿ ಹೊರಗೆ. ಬಂದು ಫಂ” ಎಂದು ಓಡಿಹೋಯಿತು. 
ಅನಂತರ ಮತ್ತೊ ಸ ಬಂದು ಭತ್ತದ ಕಾಳುಗಳನ್ನು ಹೆಕ್ಕಿ ಹೊರಕ್ಕೆ' 
ಬಂದು "ಫಂ ನಂದ ಹಾರಿಹೋಯಿತು... . 

ಇದೇ ರೀತಿ `ನೂರಾರು`ಬನರಿ ಬೀರಬಲನು ಹೇಳುವ ತನಕ ಅಕ್ಬ 
ರನು “ಮುಂದೇನು? ಮುಂದೇನು? ಎಂದು ಹೇಳುತ್ತ ಹೋದತು 
ಕೊನೆಗೆ ಬೇಸರಗೊಂಡು “ಮಹಾರಾಯಾ। ಸೈ ಆಗಿಹೋಯಿತು. 
ಮುಂದೇನು ಹೇಳು” ಎಂದರು. 


ಬೀರಬಲನು “ಮಹಾಪ ಪ್ರಭು! ಭತ್ತದ ಆಸೆಯಿಂದ ಅನ್ಲಿ ಲಕ್ಷಾ ಶ್ಸಿಂತರ 
ಪಕ್ಸಿಗಳು ಬಂದು "ಸೇರಿದುವು. ಆದರೂ, ಕಣಜದ ಒಂದಿಷ್ಟು ಜ್‌ 
ಬಾರಿಸಾಗಳ್ಲಿ ಎಲ್ಲ ಹಕ್ಕಿಗಳ ಹೊಟ್ಟಿ ತುಂಬಿದ. `ಮೇಲೆ ಕತೆಯು 
ಮುಂದುವರಿಯುವುದು, ೫ ಅವುಗಳ ಕೂಟ್ಟಿ ತುಂಬಲು. ವರ್ಷಗಟ್ಟ ಲೆ 
ಸಮಯ ಬೇಕಾಗುವುದು” ಎಂದನು. ' .. . ಲ್ವ 

ಇದನ್ನು ಕೇಳಿ ಗಾಬರಿಗೊಂಡ ಅಕ್ಕ ರತು “ಸರಿ, ಹಾಗಿದ್ದರೆ ಕತೆ 
ಯನ್ನು ಬಿಟ್ಟು ಬಿಡು” ಎಂದು ಜೇಳನನು. 


ಸಂತೋಷಗೊಂಡನು. 


ಎಸ 2 ಸಕ್ತೆ 


೧೪... ಕಳ್ಳನ ಗಡ್ಡ ದಲ್ಲಿ ಹುಲ್ಲುಶಡ್ಡಿ! 


ಒಂದು ಸಲ ಸ ಆತ್ಯ ಬ್ಯ ನಾದ ರತ [ಹಾರವು ಸಸ 
ಹೋಯಿತು. ಪಟ್ಟ ಣದ ಕೊತ್ತಾ ಸ ಬಹ ಪ್ರಯತ್ನ ಪಟ್ಟು ಪತೆ ತ್ರೆಹಚ್ಚ 
ಬಯಸಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅಕ್ಬ ರಫು ಆ ಕೆಲಸ 
ನನ್ಫು' ಬೀರಬಲನಿಗೆ ಒಪ್ಪಿ ಸಿದನು, ಜು 
ತ ಬೀರಬಲನು,. ೦ತ್ಮ್ಗ 'ಹಾರವಿದ್ದ. ಆ ಸೆಬ್ಟಿಗೆಯನ್ನು ತರಿಸಿದರೆ ತಾನು 
ಸ್ವಲ್ಪ ಪ್ರಯತ್ನಿ ಸಬಹುಜಿಂದು” ಹೇಳಿದನು. ಕೂಡಲೇ ಆ ಬಿಟಿ ಸೈೆಗೆಯನ್ನು 
ತರಿಸಲಾಯಿತು. ' ಬೀರಬಲನು ಆ ಪೆಟ್ಟಿಗೆಯೊಳಗೆ ಕಿ_ವಿಯನ್ನ್ನಿ ಟ್ಟು ಸ್ವಲ್ಪ 
ಹೊತ್ತು ಏನೋ ಕೇಳುವವನಂತೆ' “ನಟ ಬಳಿಕ ರಾಜನೊಡನೆ, ಇ 
ಪೆಟ್ಟ' ಗೆಯು. ಕಳ್ಳನ ಗಡ್ಡ ದಲ್ಲಿ. ಹುಲ್ಲು ಕಡ್ಡಿ ಯಿದೆಯೆಂದು, ಹೇಳುತ್ತ 
ಜಿಗದನು, 
ಡ ಬೀರಬಲನ ಮಾತ್ತು ಕೇಳಿದೊಡನೆಯೇ, ಬಬ್ಬ ಸಭಾಸಡನ ಕೈಯು 
ಗಡ್ಡದ ಮೇಲೆ ಹೋಯಿತು. 'ಕೂಡಲೇ' "ಬೇರಬಲನು ಆತನನ್ನು ಹಿಡಿಸಿ 
ದನು, ಸ್ವಲ್ಪ' ಗದರಿಸಿದ ಬಳಿಕ ಆತನು ಆ ರತ ಹಾರವನ್ನು "ಓಂದಕ್ಕೆ 
ತಂದುಕೊಟ್ಟ ನು. : ಬೀರಬಲನ ಚಾತುರ್ಯವನ್ನು ನೋಡಿ. ರಾಜನ. 


ಬಡ ಛೆ 


| ಅಯೋಗ್ಯನೊಡನೆ ಹೇಗೆ 
ವರ್ತಿಸಬೇಕು?) 


ಒಂದು ಸಲ್ಲ ಆಸ್ಥಾ ನದ : 'ತುಂಬು ಸಭೆಯಲ್ಲಿ ಅಕ್ಬರನು ಬೀರಬಲ 
ನೊಡನೆ “ಎಲೈ ಎ10 ತ್‌ ಗಂಟಿ: ಬಿದ್ದರೆ ಆತನೊಡನೆ 
ಹೇಗೆ ವರ್ತಿಸಬೇ€21?' ಎಂದು ಕೇಳಿದನು. ಬೀರಬಲನು ಮರುದಿನ 
ಅದರ ಉತ್ತರವನ್ನು:ಕೊಡುವೆನೆಂದು ಹೇಳಿ, ಹೊರಟುಹೋದನು, ಮನೆ 
ಸೇರಿ ಹತ್ತಿರದ ಒಬ್ಬ ಜನಿೂನುದಾರನನ್ನು ಕರಿಸ' “ನಾಳೆ ನೀನು ನನ್ನೊಂ 
ದಿಗೆ ಅಸಾ ನಕ್ಕೆ ಬರಬೇಕು. : ನನ್ನೊ ಡನೆ ಬಾದಶಹೆನು ಯಾವುದಾದರೂ 
ಪ್ರಶ್ನೆ ಕೇಳಿದರೆ ನಾನು ನಿನ್ನ ಕಡೆ ಕೈತೋರಿಸ್ಕಿ 'ಈತನು ನನ್ನ ಸಹೋದರ 
ಹೂ ಬಹಳ ಬುದ್ಧಿ ಚತತ ತಮ್ಮ ಪ್ರಶ್ನೆ ಶ್ರೆಗೆ ಸಮರ್ಪಕನಾದ ಉತ್ತರ 


ಹ 79 ಸ್ಟಾ 


ವನ್ನು ಇವನೇ ಕೊಡುವನೆಂದೂ ಹೇಳುವೆನು, ನಿಕ್ನೊಡನೆ ಏನಾದರೂ 
ಕೇಳಿದಾಗ, ನೀನು ಸುಮ್ಮನಿರಬೇಕ್ಕು ಎಷ್ಟೆ ಒತ್ರಾ ಯಪಡಿಸಿದರೂ 
ಉಶ್ತರವೀಯಜಿ ವಕೌನವಾಗಿರಬೇಕು. ಬಳಿಕ ನಿನ್ನ ಮೌನದ ಕಾರಣ 
ವನ್ನು ತಿಳಿಸಿ, ನಿನಗೆ ಬಹುವತಾನಕೊಡಿಸುವೆನು* ಎಂದು ಹೇಳಿದನು. 

ಮರುದಿನ ಬೀರಬಲನನ್ನು ನೋಡಿದಾಕ್ಷಣ, “ನಿನ್ನೆಯ ಪ್ರಶ್ನೆಗೆ 
ಉತ್ತರವೆಲ್ಲಿ?” ಎಂದು ಅಕ್ಸ ರನು” ಪ್ರಶ್ನ ಸಿದನು, ಬೀರಬಲನ್ನು “ಮಹಾ 
ಪ್ರಥು! ತಮ್ಮ ಪ್ರಶ್ನೆ ಗೆ ಗ ಉತ್ತ ರವನ್ನು ನನ್ನ ಈ ಬುದ್ಧಿ ವಂತ 
ಸಹೋದರನು ಕೊಡುವನು? ಎಂದು ಹೆಳಿ, ಅನನನ್ನು ಮುಂದಿ ತಂದು 
ನಿಲ್ಲಿಸಿದನು. ಈ "ಸಹೋದರ'ನನ್ನು ನೋಡ್ಕಿ “ಅಯೋಗ್ಯನು ಗಂಟು 
ಬಿದರೆ ಆತನೊಡನೆ ಹೇಗೆ ವರ್ತಿಸಬೇಕು?” ಎಂದು ಕೇಳಿದನು ಜವೂನು 
ದಾರನು ಅದಕ್ಕೆ ಉತ್ತರವೀಯಲಿಲ್ಲ; ವಶೌನವಾಗಿದ್ದನು, ಬಾದಶಹೆನು 
ಹಲವಾರು ಸಲ ಕೇಳಿದರೂ ಅವನು ಉತ್ತರವೀಯದಿರುವುದನ್ನು ನೋಡಿ, 
ಕೊನೆಗೆ ಬೇಸರಗೊಂಡು, “ನಿನ್ನ ಸಹೋದರನು ಯತಾವ ಉತ್ತರವನ್ನೂ 
ಕೊಡದೆ ಸುಮ್ಮನಿದ್ದಾ ನೆಣ ಎಂದಾಗ ಬೀರಬಲನ್ನು “ಮಹಾಸ್ನಾವಿೂ! 
ಆತನು ಉತ್ತ ರವೀಯುತ್ತ ಲೇ ಇದ್ದಾ ನೆ... ಅಂದರೆ ಅಯೋಗ್ಯನು ಗಂಟು 
ಬಿದ್ದರೆ ಆತಕೊಡನೆ ಮತಾತನಾಡನಿ ವಕೌನವಾಗಿರಬೇಕು ಎಂದರ್ಥ” 
ಎಂದನು. ಸ 
ಇದನ್ನು ಕೇಳಿ ಬಾದಶಹನು, ಬೀರಬಲನು ತನ್ನನ್ನು ಅಯೋಗ್ಯರ 
ಸಾಲಿಗೆ ಸೇರಿಸಿದನೆಂದು ತಿಳಿದು ಅತ್ಯಂತ ಲಜ್ಜಿ ತನಾದನು, 


೧೬. ಬ್ರಾಹ್ಮಣನಿಗೆ ಪ್ರಾಣದಂಡ! 


ಒಂದು ದಿನ ಅಕ್ಸರನು ಒಬ್ಬ ಬ್ರಾಹ್ಮಣನ ಮೇಲೆ ಸಿಟ್ಟುಗೊಂಡು 
ಅವನಿಗೆ ಮರಣದಂಡನೆಯನ್ನು ವಿಧಿಸಿದನು. ಅಷ್ಟರಲ್ಲಿ ಬೀರಬಲನು 
ಬಂದನು. ಅವನು ಆ ಬಾ ್ರ್ರಾಹ್ಮಣನನ್ನು ರಕ್ಷಿಸುವನೆಂದು ಜಾವಿಸಿದ ಬಾದ 
ಶಹನು ಅದಕ್ಕೆ ಜೆಕೊಡಬಾರವಿಂದೈ, “ಬೀರಬಲ! ಈತನ ವಿಚಾರದಲ್ಲಿ 
ಮಾತೆತ್ತ ನ. ಈ ದಿನ ಇವನನ್ನು ಗಛಗೇರಿಸುವುದು ನಿಶ್ಚಯ! ನೀನೇ 
ನಾದರೂ ಹೇಳಿದರೆ ಅದಕ್ಕೆ ವಿರುದ್ಧ ವಾಗಿಯೇ ವರ್ತಿಸುವೆನು. ಇದು 


ಆ ತ 


ದೃಢ ನಿಶ್ಚಯ? ಎಂದನು, ಅದನ್ನು ಕೇಳಿ ಬೀರಬಲನು, “ಮಹಾಪ್ರಭು! 
ಇವನಿಗೆ ಸಿ ಯವಾಗಿಯೂ ಫಾಶಿಶಿಕ್ಸ ಕೊಡಲೇಬೇಕು* ಎಂದನು, 

ಇದನ್ನು ಕೇಳಿದ ಅಕ್ಬರನು "ತನ್ನ ಮಾತಿನ ಮೇರೆಗೆ ಅತನನ್ನು 
ಬಿಟ್ಟು ಗಂ 

೬ ನಕ್ಷತ್ರಗಳಷ್ಟು? 

ಒಂದು ದಿನ ಅಕ್ಬರನು ಆಸ್ಥಾನದಲ್ಲಿ, “ಬೀರಬಲ ನಿನ್ನನ್ನು ಎಲ್ಲರೂ 
ಬಹಳ ಬುದ್ಧಿವಂತನೆಂದು ಹೇಳ:ಶ್ತಾರೆ, ಈ ತನಕ ಆಕಾಶದಲ್ಲಿ ಎಷ್ಟು 
ನಕ್ಸತ್ರಗಳಿವೆಯೆಂದು ಯಾರೂವಎಣಿಸಿದವರಿಲ್ಲ. ಆಕಾಶದಲ್ಲೆಸ್ಟು ನಕ್ಸತ್ರ 
ಗಳಿವೆ ಹೇಳು ಎಂದನು. ಇದನ್ನು ಕೇಳಿದ ಬೀರಬಲನು, “ಮಹಾಪ್ರಭು! 
ಈಗ ಹೇಗೆ ಹೇಳಲಿ? ಎಣಿಸಲು ಒಂದು ತಿಂಗಳ ಕಾಲಾವಕಾಶ ಕೊಡಿರಿ? 
ಎನ್ನ ಉು ಅಕ್ಬರನು ಅದಕ್ಕೊಪ್ಪಿದನು. 

ಒಂದು ತಿಂಗಳ ಕಾಲ ಕಳೆಯುತ್ತಾ ಬಂದರೂ ಯಾವ ಉತ್ತರ 
ಕೊಡುವುದೆಂದು ಬೀರಬಲನಿಗೆ ಹೊಳೆಯ ಲಿಲ್ಲ. ಒಂದೇ ಒಂದು ಣ್‌ 
ಬಾಕಿ ಉಳಿಯಲು ಅಕ್ಬರನು, “ಉತ್ತರವೆಲ್ಲಿ?” ಎಂದಾಗ, “ಪ್ರಭು, ನಾಳೆ 
ತರುವೆನು* ಎಂದನು. 

ಮರುದಿನ ಆಸಾ ನಕ್ಕೆ ಬರುವಾಗ ತನ್ನೊ ದಿಗೆ ಮರಳು ಶುಂಬಿದ 
ಒಂದು ಗಾಡಿಯನ್ನು ಹೊಡೆಸಿಕೊಂಡು ನಃ ಬೀರಬಲನನ್ನು ನೋಡಿ 
ದೊಡನೆಯೇ ಅಕ ಆ “ಉತ್ತರವೆಲ್ಲಿ?? ಎಂದನು. “ಮಹಾಪ್ರ ಭು! 
ಅನ್ಲಿ ತಂದಿಟ್ಟ ತು ದಯವತಾಡಿಸಬೇಕು* ಎಂದು ಅಕ್ಬ ರನನ್ನು 
ಗಾಡಿಯ ಬಳ ಕರೆದುಕೊಂಡು ಹೋಗಿ, “ಈ ಗಾಡಿಯಲ್ಲಿ ಎಷ್ಟು ನ! 
೪ನ ಕಣಗಳವೆಯೊಃ ಅಷ್ಟೇ ನಕ್ಸತ್ರಗಳು ಆಕಾಶದಲ್ಲಿವೆ. ಎಣಿಸಿ ನೋ 
ಡಿರಿ' ಎಂದನು. 

ಅಕ[ರನು “ಇವುಗಳನ್ನ ಣಿಸಲು ಯತಾ೦ಂಂದ ಸಾಧ್ಯ? ಎಂದಾಗ, 
“ಪ್ರಭು! ಮರಳಿನ ಕಳಾಗಳನ್ನೆ, ೯ ಎಣಿಸಲಸಾಧ್ಯವಾದಾಗ ನಕ್ಬತ್ರಗಳನ್ನ್ನೂ 
ದಠೂ ಹೇಗೆ ಎಜೆ ಸಬಹುದು” ಎಂದನು. ಈ ಉತ್ತರದಿಂದ ಅಕ್ಬರನು 


ಸಂತೋಷಗೊಂಡು ಬೀರಬಲನಿಗೆ ಬಹುವತಾನವಿತ್ತನು. 
[ಆಧಾರದಿಂದ] 


ಪ್ರ ತ್ರ ವಾರವೂ ಕೊಂಡುಕೊಳ್ಳಿರಿ! 


“ಓಂದಾಣೆ ಮಾಲೆಯ ಪುಸ್ತಕಗಳು, ಪ್ರತಿ ವಾರ ಪ್ರಕಟವಾಗು. 
ತ್ತಿವೆ. ಹೊಸ ಹೊಸ ವಿಷಯಗಳ ಮೇಲೆ ಪುಸ್ತಕಗಳು ಹೊರಡುತ್ತಿವೆ. 
1954ನೇ ಸಪ್ಟಂಬರದಿಂದ 2961ನೇ ಫೆಬ್ರವರಿ ತಿಂಗಳ ಮೂರನೆಯ 
ವಾರದ ವರೆಗೆ 304 ಪುಸ್ತಕಗಳು ಪ್ರಕಟವಾಗಿದ್ದು, ಇನ್ನೂ ಪ್ರತಿ ವಾರ 

ದಿ ಎ 
ಒಂದೊಂದು ಹೊಸ ಪುಸ್ತಕವು ಹೊರಡುತ್ತಲೇ ಇದೆ. 


304 ಆಣೆಗಳಿಗೆ "(ಒಂದಾಣೆ ಮಾಲೆ'ಯು, ಹೊದಿಕೆ ಕೂಡಿ, ಒಟ್ಟು 
6250 ಪುಟಗಳನ್ನು ಕೆೊಟ್ಟಿರುತ್ತದೆ. ಇಷ್ಟು ಮೊಬಲಗಿಗೆ ಇಷ್ಟು ಪುಟ 


ಗಳನ್ನು ಬೇರೆ ಎಲ್ಲಿಯೂ ಯಾವ ಪ್ರಕಟಣೆಯೂ ಕೊಟ್ಟಿಲ್ಲ. 


ವಿದ್ಯಾಂಸರು ಮಾತ್ರ "ಒಂದಾಣೆ ವತಾಲೆ'ಗೆ ಬರೆಯುತ್ತಾರೆ. "ಅಶ್ಲೀಲ' 


ಎಂಬ ಅಂಶವೇ "ಒಂದಾಣೆ ಮಾಲೆ'ಯ ಪ್ರಕಟಣೆಗಳಲ್ಲಿರುವುದಿಲ್ಲ,. 
"ಒಂದಾಣೆ ಮಾಲೆ' ಪುಸ್ತಕಗಳು ಚಿಕ್ಕ ವಿದ್ಯಾರ್ಥಿಗಳಿಂದ ವಯೋ 
ವೃದ್ಧರ ವಕಿಗೆ, ಪ್ರತಿಯೊಬ್ಬನಿಗೂ ಅವಶ್ಯ ಇವೆ. ಇಷ್ಟು ಸುಲಭ ಬೆಲೆಯಲ್ಲಿ 


ಇಷ್ಟು ಉತ್ತಮ ಸಾಹಿತ್ಯವು, ಈ ಮೊದಲು ಎಲ್ಲಿಯೂ ಒದಗಿಸಲ್ಪಟ್ರಲ್ಲ. 


ಓಒಂದಾಣೆ ಮಾಲೆ? ಪುಸ್ತಕಗಳನ್ನು ಟಪ್ಪಾಲು ದ್ವಾರಾ ತರಿಸಿಕೊಳ್ಳು 
ವವರು ರೂ. 4.8 0ನ್ನು ಮನಿಯಾರ್ಡಂ೦” ಮೂಲಕ ಕಳಿಸತಕೃದ್ದು. 
ಡಿಪಾಜಿಟ” ಇಡುವವರು ಮಾತ್ರ ಏಜನ್ಸಿಗಾಗಿ ಬರೆದುಕೊಳ್ಳತಕ್ಕದ್ದು. 

ವಾರಕ್ಕೆ ಕೇವಲ ಒಂದಾಣೆ ವ್ಯಯದಿಂದ ಒಂದು ಉತ ಸ್ವ-ಉಊಪ 
ಯುಕ್ತ ಪುಸ್ತಕವನ್ನು ಹೊಂದುವ. ಈ ಯೋಜನೆಯ ಸದುಪಯೋಗ 
ಮಾಡಿಕೂಳ್ಳಿ ರಿ, 


ಒಂದಾಣೆ ಮಾಲ್ಕೆ ಪ್ರಭಾತ ಆಫೀಸು ರಥಬೀದಿ 
ವಂಂಗಳೂರಂ-1. 


11111 00111101, (1 51111, ॥॥1॥0॥॥-( 


1161066, ೫17166 ಹಿ 70118864 ೫7 8, 7, 5816007 
೩೪ 86 ೫7೩)1॥೩॥ 78176088, 8॥6,, 3೩೧68೩1೧೫೨. 


